ಶ್ರೀ ವಿಜಯದಾಸಾರ್ಯ 
ಜಂ 


ಮಧ್ಯಾರ್ಜುನಮಹಿವು ಸುಳಾದಿ 


ಕಾವೇರಿನದಿಯ ದಕ್ಷಿಣ ತೀರದಲ್ಲಿರುವ ಕ್ಷೇತ್ರ 





ಸಂಪಾದಕ : ಅರವಿಂದಲೋಚನ 





ಶ್ರೀ ವಿಜಯದಾಸಾರ್ಯ 
ವಿರಚಿತ 


ಮಧ್ಯಾರ್ಜುನಮಹಿಮೆ 


ಸುಳಾದಿ 
(ಕಾವೇರಿಯ ದಕ್ಷೆಣ ತೀರದಲ್ಲಿರುವ ಕ್ಷೇತ್ರ) 


ಸಂಪಾದಕ : ಅರವಿಂದಲೋಚನ 


1೭111041 11(10)01' 


ಗತಶಾಲಿವಾಹನಶಕ ೧೯೪೨ ಚಾಂದ್ರಮಾನ 
ಶಾರ್ವರೀನಾಮ ಸಂವತ್ಸರದ ಹೇಮಂತ ಖುತುವಿನ 
ಮಾರ್ಗಶೀರ್ಷ ಮಾಸದ 
ಕೃಷ್ಣ ಪಕ್ಷದ ತೃತೀಯಾ ತಿಥಿಯಂದು ಈ ಗ್ರಂಥವು ಪ್ರಕಟ 


1೭111041 11/(10೧)01' 


ಮಧ್ಯಾರ್ಜುನಮಹಿಮೆ ಸುಳಾದಿ 


ರಾಗ : ಕೀರವಾಣಿ 


ಧ್ರುವತಾಳ 


ಏನು ಪೇಳಲಿ ಮಧ್ಯಾರ್ಜುನದ ಮಹಾಮಹಿಮೆ 
ಏಣಿ ಸಾಲಳವೇನು ಜ್ಞಾನಿಗಳಿಗೆ 
ಕ್ಷೋಣಿಯೊಳಗೆ ಪುಟ್ಟಿ ಅನಂತಾಜನುವಾದಲ್ಲಿ 
ಮಾಹಾದೆ ಮಾಡಿದಾ ದುರಿತಾವೆಂಬೊ 
ಮಾಹಾದೆ ಮಾಡಿದಾ ದುರಿತಾವೆಂಬೊ 
ಕಾನನಾ ರಾಸಿಗೆ ಹವ್ಯವಾಹನನಾಗಿ 
ತಾನಿಗಾಲಿಪ್ದಾದು ತವಕದಿಂದ 

ಗೇಣಿಗೇಣಿಗೆ ನಿಂದು ಯಾತ್ರಿಯಾ ಪತಿಕರಿಸಿ 
ಆನಂದಾವಾಗುವದು ಅನುಗಾಲವೊ 
ಭಾನುಕೋಟಿತೇಜಾ ವಿಜಯವಿಠಲನ್ನ 


1೭111041 11(10)01' 


ನೀನೆಂದು ನಿತ್ಯ ಸುತಿಸೆ ಸಾನುಕೂಲಾವೆನ್ನಿ 111 
ಮಟ್ಟತಾಳ 


ಕಶ್ಯಪ ವಿಭಾಂಡ ಖುಪಿಗಳೀರ್ವಾರು 
ಹೃಷಿಕೇಶನ ಒಲಿಸುವೆವು ಎನುತಲಿ 
ಕುಶಲಮತಿಯಲ್ಲಿ ವಸುಧಿಯೊಳಗೆ ಯಮನಾ 
ದೆಶೆಯಲ್ಲಿಗೆ ಬಂದು ತೃಷಿಯಾದಿಯ ತೊರೆದು 
ಹಸನಾಗಿ ಇರುತಿರೆ 

ವಸುದೇವ ತನಯಾ ವಿಜಯವಿಠಲರೇಯ 
ಶಿಶುವಿನಲಾಟಾರ್ಚಿಸಿ ನೋಡುವೆವೆಂದು 1211 


ತ್ರಿವಿಡಿತಾಳ 


ಈ ಪರಿ ತಪಸನು ಮಾಡಾಲು ಈವರ್ವರಿಗೆ 
ಗೋಪಾಲಕೃಷ್ಣನು ಅರ್ಜುನ ಮರದೆಡಿಯಾ 
ತಾ ಪ್ರೇಮದಿಂದಲಿ ಮುನಿಗಳಿಗೆ ತನ್ನಯಾ 


1೭111041 11(10)01' 


ರೂಪವನ್ನು ತೋರಿ ರಚನೆಯಿಂದ 
ತಪಸಿಗಾಮನೊ ಬಯಕಿಯ ಸಲ್ಲಿಸಿ 
ದ್ರೌಪದಿವರದನು ಮರದಾ ಮಧ್ಯ 
ರೂಪವಡಗಿಸಿಕೊಂಡು ಪೋದಾನಂದಿನಾರಭ್ಯ 
ಭೂಪಾರದೊಳಗೆ ಮಧ್ಯಾರ್ಜುನನೆಂಬಾ 

ತಾ ಪೆಸರಾಗಿ ಈ ಕ್ಷೇತ್ರ ಪೆಸರಾಗಿ ಈ ಕ್ಷೇತ್ರ 
ಗುರುತಾದರೂ 

ನಾ ಪೇಳಾಲಿಂನ್ಡಿನು ವಿಚಿತ್ರಾ ಉ- 

ಮಾಪತಿ ವಿಜಯವಿಠಲರೇಯ ಅನಂತ 
ರೂಪಾನಗಣಿತ ಮಹಿಮಾ ಮೆರೆದಾನಿಲ್ಲಿ 131 


ಅಟ್ಟತಾಳ 


ಕಾರುಣ್ಯಾಮೃತಾತೀರ್ಥ ಪಾರಮಾರ್ಥದ 
ಕಾವೇರಿಯಾ ಸ್ನಾನವು ಶ್ರೀರಂಗನಾಥನಾ 
ಶ್ರೀಪಾದ ಪದುಮವ ಚಾರುಮನದಲ್ಲಿ 


1೭111041 11(10)01' 


ಸ್ಮರಿಸುತ್ತ ಮಾಡಲು ಮೀರಿದ ದುರಿತವ 
ವಾರಿಧಿ ಬತ್ತಿ ಸಂ- 

ಸಾರದಿಂದಲಿ ಉದ್ಧಾರವಾಗುವುದು 
ವಾರುಣೀಂದ್ರವಂದ್ಯ ವಿಜಯವಿಠಲ ತಾನೆ 
ಭಾರಕರ್ತನಾಗಿ ಸಾರೆದಲಿಪ್ಪಾ 0841 


ಆದಿತಾಳ 


ಎಲ್ಲಿ ಪೋಗದಿದ್ದ ಪಾಪ 

ಇಲ್ಲಿ ಬಿಟ್ಟು ಪೋಪುದು 

ಎಳ್ಳನಿತು ಯಾತ್ರಿ ಬಿಡದೆ 

ಉಳ್ಳದ್ದು ಮಾಡಿ ಇದ್ದಲೀ ವೇಗಾದಲ್ಲಿ 
ಸಲ್ಲಾದ ಸಂಶಯ ಹರಿಯ 
ಬಲ್ಲವರಿಗೆ ಇದರ 

ಸೊಲ್ಲು ಒಂದು ಕೇಳಾಲು ಕೈ- 


ವಲ್ಯಾವಾಗುವದು ಸಿದ್ಧಾ 


1೭111041 11(10)01' 


ಬಲ್ಲಿದ ಶ್ರೀ ವಿಜಯವಿ- 

ಠಲನ ಕರುಣದಿಂದ 

ಚುಲ್ಲಿಕ ನಡತಿ ಪೋಗಿ 

ಒಳ್ಳೆ ಫಲ ದೊರಕುವದೂ ೫51 


ಜತೆ 


ಮಧ್ಯಾರ್ಜುನದ ಯಾತ್ರಿ ಮಾಡಾಲು ಮನವರಿತು 
ಬಿದ್ದು ಹೋಹದು ಫಲಾ ನೀವ ವಿಜಯವಿಠಲ ೫60 


||ಶ್ರೀ ಕೃಷ್ಣಾರ್ಪಣಮಸ್ತು॥ 
ಶ್ರೀ ಮಧ್ಬೇಶಾರ್ಪಣಮಸ್ತು|॥ 


1೭111041 11(10)01' 


